ಕರ್ನಾಟಿಕ ವಿಧಾನ ಪರಿಷತ್ತು 


1. ಸದಸ್ಯರ ಹೆಸರು 
2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1593 


3. ಉತ್ತರಿಸಬೇಕಾದ ದಿನಾಂಕ 


ಶೀ ಯು.ಬಿ. ವೆಂಕಟೇಶ್‌ 


24-09-2021 


Ca 


ಪಂ. 


ಪ್ರಶ್ನಿ 
ko) 


ಉತ್ತರ 


ಅ) 


ಮೈಸೂರು ಜಿಲ್ಲೆ, ತಿ.ನರಸೀಪುರ 


- ತಾಲ್ಲೂಕು 
ಮುತ್ತಲವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಎರಡು 
ವರ್ಷಗಳಿಂದ ಎಂ.ಜಿ.ಎನ್‌.ಆರ್‌.ಇ.ಜಿ.ಎ 


ಯೋಜನೆಯಡಿಯಲ್ಲಿ ಕೈಗೊಂಡಿರುವ ಎಲ್ಲಾ ಬಗೆಯ 


ಕಾಮಗಾರಿಗಳು ಯಾವುವು: ಅವುಗಳ ಅಂದಾಜು ಮೊತ್ತ 


ಹಾಗೂ ಖರ್ಚಾಗಿರುವ ಅನುದಾನವೆಷ್ಟು; (ಸಂಪೂರ್ಣ 


ವಿವರವನ್ನು ಒದಗಿಸುವುದು) 


ಮೈಸೂರು ಜಿಲ್ಲೆ ತಿ.ನರಸೀಪುರ 


y ತಾಲ್ಲೂಕು 
ಮುತ್ತಲವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಎರಡು 
ವರ್ಷಗಳಿಂದ ಎಂ.ಜಿ.ಎನ್‌.ಆರ್‌.ಇ.ಜಿ.ಎ 
ಯೋಜನೆಯಡಿಯಲ್ಲಿ ಕೈಗೊಂಡಿರುವ ಎಲ್ಲಾ ಬಗೆಯ 
ಕಾಮಗಾರಿಗಳು ಅವ್ರೆಗಳ ಶಿಂದಾಜು ಮೊತ್ತ ಹಾಗೊ 
ಖರ್ಚಾಗಿರುವ ಅನುದಾನದ ವಿವರಗಳನ್ನು ಅನುಬಂಧ-1 


ಎಂದು ಗುರುತಿಸಿ ಲಗತ್ತಿಸಿದೆ 


ಆ) 


ಪದರಿ ಪಂಚಾಯಿತಿಯಲ್ಲಿ ಕೃಷಿ ಹೊಂಡಗಳ 


ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕೂಲಿ ಕಾರ್ಮಿಕರನ್ನು 
ಬಳಸದೆ ಯಂತ್ರಗಳನ್ನು ಬಳಸಿ ಕಾಮಗಾರಿ 
ಕೈಗೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


ಸದರಿ ಪಂಚಾಯಿತಿಯಲ್ಲಿ ಕೃಷಿ ಹೊಂಡಗಳ 


ಕಾಮಗಾರಿಗಳನ್ನು ಯಾವುದೇ ಯಂತ್ರಗಳನ್ನು ಬಳಸಿ 


ಕೈಗೊಂಡಿರುವುದಿಲ್ಲ. 


ಸಂಖ್ಯೆ: ಗ್ರಾಅಪ 61(31) ಉಖಾಯೋ 2021 


(ಕ್ರಿಸ್‌. ಈಶ್ವರಪು 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕೆ.ಎಸ್‌. ಈಕ್ಷರಪ 


ಗ್ರಾಮೀಣಾಭಿವೃದ್ಧಿ ಮೆತ್ತು 
ಪೆಂಜಾಯತ್‌ ರಾಜ್‌ ಸಚಿವರು 


